ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


:734 | 
: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
: ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಿ ಸೆಚಿವರು 
: 17.09.2021. 


[ 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ. ರಾಜ್ಯದಲ್ಲಿ ಸರ್ಕಾರಿ ಬಸ್‌ ರಾಜ್ಯದಲ್ಲಿನ ಸಾರಿಗೆ 'ಸಂಸ್ಥೆಗಳಲ್ಲಿನ ಬಸ್‌ 
ವಿಲ್ಮಾಣಗಳ ಸಂಖ್ಯೆ ಎಷ್ಟುನಿಲ್ದಾಣಗಳ ವಿವರ ಈ ಕೆಳಕಂಡಂತಿದೆ: 
(ವಿವರ ನೀಡುವುದು) 
ನಿಗಮ ಬಸ್‌ ವಿಲ್ನಾಣಗಳ ಸಂಖ್ಯೆ 
[ಕ.ರಾ.ರ.ಸಾ.ವಿಗಮ 166 
[ಬೆ೦.ಮ.ಸಾ.ಸಂಸ್ಕೆ . 48 
ಬಾ.ಕ.ರಸಾ.ಸಂಸ್ಥೆ 179 
[ಈ.ಕ.ರ.ಸಾ.ಸಂಸ್ಕೆ 154 
| : ಒಟ್ಟು : 547 
ವಿವರಗಳನ್ನು ಅನುಬಂಧ ದಲ್ಲಿ.ನೀಡಲಾಗಿದೆ. 

ಆ | ಬಸ್‌ ವನಿಲ್ಮಾಣಗಳಲ್ಲಿ ಬಸ್‌ ವಿಲ್ದಾಣಗಳಲ್ಲಿ ಮಹಿಳೆಯರ. ವಿಶ್ರಾಂತಿ 
ಮಹಿಳೆಯರ ವಿಶ್ರಾಂತಿಗೃಹಗಳನ್ನು ನಿರ್ಮಿಸಲಾಗಿರುವ . ಹಾಗೂ ನಿರ್ಮಿಸಲು 
ಗೃಹಗಳನ್ನು ಕೈಗೊಂಡ ಕ್ರಮದ ವಿವರ ಈ ಕೆಳಕಂಡಂತಿದೆ: 
ನಿರ್ಮಿಸಲಾಗಿದೆಯೆ(; - " 

ತ.ರಾ.ರ.ಸಾ.ನಿಗಮ:-- 
ಇಲ್ಲವಾದಲ್ಲಿ, ನಬಿರ್ಮಿಸಲು!. . - 

ಚ. ವಿಗಮದ ವ್ಯಾಪಿಯಲ್ಲಿನ ಒಟ್ಟು 166 ಬಸ್‌ 
ಸರ್ಕಾರ ಕೈಗೊಂಡ K 
ಕ್ರಮಗಳೇನು; (ವಿವರನಿಲಒಣಗಳಿದ್ದು ಅವುಗಳಲ್ಲಿ 99 ಬಸ್‌ ನಿಲ್ಮಾಣಿಗಳಲ್ಲಿ 

ಮಹಿಳಾ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಪ್ರಸ್ತುತ 


ಒದಗಿಸುವುದು) 


ಕೋವಿಡ್‌-19ರ ಸಾಂಕ್ರಾಮಿಕ ರೋಗದಿಂದಾಗಿ ನಿಗಮವು 
ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು, "ಯಾವುದೇ ಅಭಿವೃದ್ಧಿ 
ಕಾರ್ಯಗಳನ್ನು ಕೈಗೊಳ್ಳಲು ತುಂಬಾ।. 
ಕತಷ್ಟಕರವಾಗಿರುವುದರಿಂದ, ಬಾಕಿ ಉಳಿದ 67 ಬಸ್‌ 
ವಿಲ್ಮಾಣಗಳಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹಗಳನ್ನು 
ಅವಶ್ಯಕತೆಗಸುಗುಣವಾಗಿ ನಿಗಮದ ಆರ್ಥಿಕ ಪರಿಸ್ಥಿತಿಯನ್ನು - 


ಆಧರಿಸಿ ಹಂತ ಹಂತವಾಗಿ ನಿರ್ಮಿಸಲು ಕುಮ 
ಜರುಗಿಸಲಾಗುವುದು. 
ಬೆಲ.ಮ.ಸಾ.ಸಂಸೆ 

ಸಂಸ್ಥೆಯ ವ್ಯಾಪ್ಲಿಯಲ್ಲಿನ ಒಟ್ಟು 48 ಬಸ್‌ 
ನಲ್ನಾಣಗಳಿದ್ದು, ' ಅವುಗಳಲ್ಲಿ 14 ಬಸ್‌ ಟಿಟಿಎಂಸಿ/ 
ವಿಲ್ಮಾಣಗಳಲ್ಲಿ ಮಹಿಳಾ ವಿಶ್ರಾಂತಿ ಗೃಹಗಳನ್ನು 


ವಿರ್ನಿಸಸಲಾಗಿರುತ್ತದೆ ಹಾಗೂ 04 " ಬಸ್‌ ನಿಲ್ಮಾಣಗಳಲ್ಲಿ 


ಮಹಿಫಾ ವಾಂತಿ ಗೃಹಗಳನ್ನು ನಿರ್ಮಿಸುವ ಕಾರ್ಯವು 


ಪ್ರಗತಿಯಲ್ಲಿರುತದೆ. ಉಳಿದ 30 ಬಸ್‌ ವಿಲ್ಮಾಣಗಳಲ್ಲಿ 


''ಸ್ನಳಾವಕಾಶ ಮತ್ತು ಆರ್ಥಿಕ ಸಂಪನೂಲಗಳ ಲಭ್ಯತೆ 
"ಆಧರಿಸಿ ಮಹಿಳಾ ವಿಶ್ರಾಂತಿ ಗೃಹಗಳನ್ನು ಹಂತ ಹಂತವಾಗಿ. 


ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. 
ವಾ.ಕ.ರ.ಸಾ.ಸಂಸ್ಕೆ: 


ಸಂಸ್ಥೆ ವ್ಯಾಪ್ತಿಯಲ್ಲಿನ ಒಟ್ಟು 179 ಬಸ್‌ 
ನಿಲ್ದಾಣಗಳಿದ್ದು, ಅವುಗಳಲ್ಲಿ 157 ಬಸ್‌ ಮಿಲ್ಮಾಣಗಳಲ್ಲಿ 


[ಮಹಿಳಾ ವಿಶ್ರಾಂತಿ ಗೃಹಗಳನ್ನು ವಿರ್ಮಿಸಲಾಗಿದೆ. ಬಾಕಿ 


ಉಳಿದ 22 ಬಸ್‌ ನಿಲ್ಮಾಣಗಳು ಗ್ರಾಮಗಳಲ್ಲಿರುವ ಚಿಕ್ಕ ಬಸ್‌ 
ನಿಲ್ಮಾಣಗಳಾಗಿರುತವೆ. ಅಲ್ಲಿ ಅವಶ್ಯತೆಗೆ ಅನುಗುಣವಾಗಿ 
ಹೊಸ ಬಸ್‌ ವಿಲ್ದಾಣ ನಿರ್ಮಿಸುವ ಸಮಯದಲ್ಲಿ ಮಹಿಳಾ 
ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲು ಅವಕಾಶ! 
ಕಲ್ಪಿಸಲಾಗುವುದು 


'ಕತ.ರ.ಸಾವಿಗಮ 


ವಿಗಮದ ವ್ಯಾಪ್ತಿಯಲ್ಲಿನ ಒಟ್ಟು 154 ಬಸ್‌ 


ನಿಲ್ಮಾಣಗಳಿದ್ದು, ಅವುಗಳಲ್ಲಿ 123 ಬಸ್‌ ವಿಲ್ಮಾಣಗಳಲ್ಲಿ 
ಮಹಿಳಾ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಬಾಕಿ 
ಉಳಿದ 31 ಬಸ್‌ ನಿಲ್ಮಾಣಗಳಲ್ಲಿ ಅನುದಾನದ ಲಭ್ಯತೆ ಮತ್ತು 
ಸ್ಥಳದ ಅಲಭ್ಯತೆಯಸುಸಾರ ಹಂತಹಂತವಾಗಿ ಮಹಿಳಾ 
ವಿಶ್ರಾಂತಿ '" ಗೃಹಗಳನ್ನು ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗುವುದು. . 


ಈ ಬಸ್‌ ವಿಲ್ಮಾಣಗಳಲ್ಲಿ 
ಶೌಚಾಲಯಗಳ ಸಮರ್ಪಕ 


ಸಾರಿಗೆ ಸಂಸ್ಥೆಗಳ ಬಸ್‌ ನಿಲ್ಮಾಣಗಳಲ್ಲಿನ 
ಶೌಚಾಲಯಗಳ ಸ್ವಚ್ಛಿತಾ ಕಾರ್ಯವನ್ನು ಈ ಕೆಳಕಂಡಂತೆ 


ನಿರ್ವಹಣೆಗೆ : ಸರ್ಕಾರ 
ಕೈಗೊಂಡ ಕ್ರಮಗಳೇಮ? 
(ವಿವರ ಒದಗಿಸುವುದು) 


ಕ್ರಮ ವಹಿಸುವ ಮೂಲಕ ನಿರ್ವಹಿಸಲಾಗುತ್ತಿದೆ: 


" |ಕ.ರಾ.ರ.ಸಾ.ನಿಗಮ:--. 


-. ಕರಾರಸಾ. ನಿಗಮದ ವ್ಯಾಪ್ತಿಯಲ್ಲಿ ಒಟ್ಟು 17 
ವಿಭಾಗಗಳಿದ್ದು, ಸದರಿ ವಿಭಾಗಗಳ ಅಡಿಯಲ್ಲಿ 
ಬರುವ ' ಬಸ್‌ ವಿಲ್ಮಾಣಗಳ ಆವರಣ : ಮತ್ತು 
ಶೌಚಾಲಯ / . ಮೂತ್ರಾಲಯಗಳ ಸ್ಪಚ್ಚತಾ 


ನಿರ್ವಹಣೆಗೆ ವಿಭಾಗವಾರು . ಸ್ವಚ್ಛತಾ 
ಗುತ್ತಿಗೆದಾರರನ್ನು ಟೆಂಡರ್‌ ಮೂಲಕ ಆಯ್ಕೆ 
ಮಾಡುವ ಪದ್ದತಿ ಚಾಲ್ತಿಯಲ್ಲಿರುತದೆ. 


* ಆಯ್ಕೆಯಾದ ಗುತಿಗೆದಾರರೊಂದಿಗೆ ವಿಭಾಗಗಳ 


- ಮಟ್ಟಿದಲ್ಲಿ ಕರಾರು ಒಪ್ಪಂದ ಮಾಡಿಕೊಂಡು, ಬಸ್‌. 


ನಿಲ್ಮಾಣಗಳಲ್ಲಿ ಸ್ವಚ್ಛ್‌ ತಾ' ಕಾರ್ಯವನ್ನು 


ಉತ್ತಮವಾಗಿ ನಿರ್ವಹಿಸಲಾಗುತ್ತಿದೆ. ಬಸ್‌! 
ನಿಲ್ಮಾಣಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ 


ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು 


ಬ್ಯಾ 


ಕಲ್ಪಿಸಲಾಗಿದೆ. ನಿಗಮದ ಅಧಿಕಾರಿಗಳು 


ನಿಯಮಿತವಾಗಿ ಬಸ್‌ ನಿಲ್ಮಾಣಗಳಿಗೆ ಭೇಟಿ ನೀಡಿ 
ಸ್ವಚ್ಛತೆಯ ಮೇಲುಸ್ತುವಾರಿಯನ್ನು! 


ನಿರ್ವಹಿಸುತಿದ್ದಾರೆ. ಸ್ವಚ್ಛತೆ 'ಹಾಗೂ ಇತರೆ 
ಸಮಸ್ಯೆಗಳ ಸಂಬಂಧ ದೂರುಗಳ ಬಗ್ಗೆ 
ಕ್ರಮವಹಿಸುತ್ತಿದ್ದು,: ನ್ಯೂನ್ಯತೆಗಳಿಗೆ ಗುತ್ತಿಗೆದಾರರಿಗೆ 
ಕರಾರು ನಿಯಮಾವಳಿಗಳನ್ವಯ. ಕಮ 
ವಹಿಸಲಾಗುತ್ತಿದೆ. ಶೌಚಾಲಯಗಳ ಮುಂಭಾಗದಲ್ಲಿ 


ಶುಲ್ಕದ ವಿವರಗಳು ಹಾಗೂ ಸಮಸ್ಯೆಗಳ ಸಂಬಂಧ 
ಸಂಪರ್ಕಿಸಬೇಕಾದ ಮೊಬೈಲ್‌ : ಸಂಖ್ಯೆಯನ್ನು! 
ನಮೂದಿಸಲಾಗಿದೆ. 


“| ಚೆ೦.ಮ.ಸಾ.ಸಂಸ್ಕೆ:- 


ಪ್ರಸ್ತುತ ಬೆ೦.ಮ.ಸಾ.ಸಂಸ್ಥೆಯಲ್ಲಿ ಒಟ್ಟು 48 ಬಸ್‌ 
ವಿಲ್ಮಾಣಗಳಿರುತ್ತದೆ. ಅವುಗಳ ಪೈಕಿ 40 ಬಸ್‌ ನಿಲ್ದಾಣಗಳಲ್ಲಿ 
ಆವರಣ ಸ್ವಚ್ಛತಾ ಮತ್ತು ಶೌಚಾಲಯಗಳ ಸ್ವಜ್ಞತಾ 
ನಿರ್ವಹಣೆಯನ್ನು, ಟೆಂಡರ್‌ ಮೂಲಕ ಆಯ್ಕೆಯಾದ ಅರ್ಹ 
ಮತ್ತು ಅಮುಭವವುಳ್ಳ ಖಾಸಗಿ ಗುತ್ತಿಗೆದಾರರ ಮೂಲಕ] : 


"ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ಗುತಿಗೆದಾರರು 


ಸಂಸ್ಥೆಯೊಂದಿಗೆ ಒಳಪಟ್ಟಿರುವ ಕರಾರಿನ' ಅನ್ನಯ ಬಸ್‌ 
ನಿಲ್ಮಾಣ/ಟಿ.ಟಿ.ಎಂ.ಸಿಗಳ ಆವರಣ . ಹಾಗೂ 
ಶೌಚಾಲಯಗಳನ್ನು ದಿನದ 24 ಗಂಟೆಗಳ --ಕಾಲ 
ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ಸದರಿ ಗುತಿಗೆದಾರರು 
ಸಾರ್ವಜವಿಕ ಪ್ರಯಾಣಿಕರ : ತೃಪ್ತಿಗನುಗುಣವಾಗಿ 
ಸೇವೆಯನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರ 
ಮೇಲುಸ್ತುಪಾರಿಯನ್ನು ವಿಲ್ಮಾಣಾಧಿಕಾರಿಗಳಿಗೆ 
ನೀಡಲಾಗಿರುತ್ತದೆ. ಸಮರ್ಪಕ ಸ್ವಚ್ಛತಾ ಕಾರ್ಯ" 
ನಿರ್ವಹಣೆಯ ಆಧಾರದ ಮೇಲೆ ಪ್ರತಿ: ತಿಂಗಳು 
ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸಲಾಗುತ್ತದೆ. 


ಉಳಿದ 08 ಚಿಕ್ಕ ಬಸ್‌ ನಿಲ್ದಾಣಗಳಲ್ಲಿ ಶೌಚಾಲಯಗಳು 
ಇರುವುದಿಲ್ಲ ಹಾಗೂ ಸೆದರಿ ಬಸ್‌ ನಿಲ್ದಾಣದ ಸ್ವಚ್ಛತೆಯನ್ನು! 
ಸ್ನಳೀಯವಾಗಿ ನಿರ್ವಹಿಸಲಾಗುತ್ತಿದೆ. 


ವಾ.ಕ.ರ.ಸಾ.ಸಂಸ್ಥೆ:- 


ಬಸ್‌ ವಿಲ್ಮಾಣಗಳಲ್ಲಿರುವ ಶೌಚಾಲಯಗಳ 
ಸಮರ್ಪಕ ನಿರ್ವಹಣೆಗೆ ಖಾಸಗಿಯವರನ್ನು ಇ-ಟೆಂಡರ್‌ 


ಮೂಲಕ' 'ಆಯ್ಕೆ ಮಾಡಿ ಶಾಸನಾ. ಬದ್ದ 


ವಿಯಮಾವಳಿಗಳನ್ನಯ ಸ್ವಚ್ಛತಾ ಕಾರ್ಯವನ್ನು! . 
ನಿರ್ವಹಿಸುವ ಪದ್ಧತಿ ಜಾರಿಯಲ್ಲಿರುತ್ತದೆ. ಖಾಸಗಿ 
ಗುತ್ತಿಗೆದಾರರು. ಇಲ್ಲದ ಬಸ್‌ ಎನಿಲ್ಮಾಣಗಳಲ್ಲಿ ಸ್ಥಳೀಯ] 
ವ್ಯವಸ್ಥೆಯಡಿಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಲಾಗುತ್ತಿದೆ! 
ಸಂಸ್ಥೆಯಲ್ಲಿ. ಒಟ್ಟು 179 ಬಸ್‌ ನಿಲ್ದಾಣಗಳಿದ್ದು' 54 ಬಸ್‌ : 


ನಿಲ್ಮಾಣಗಳಲ್ಲಿ ಗುತಿಗೆ ಆಧಾರದ ಮೇಲೆ,. 65 ಬಸ್‌ 


ನಿಲ್ಮಾಣಗಳಲ್ಲಿ ಸ್ಮಳೀಯ ವ್ಯವಸ್ಥೆಯಡಿಯಲ್ಲಿ, 4 ಬಸ್‌ 


|ನಿಲ್ಮಾಣಗಳಲ್ಲಿ ಕಾಮಗಾರಿ ಕೆಲಸ ಪ್ರಗತಿಯಲ್ಲಿದ್ದು 


ಣನ್ನುಳಿದ 56 ಬಸ್‌ ನಿಲ್ಮಾಣಗೆಳಲ್ಲಿ ಸ್ಥಳದ ಅಭಾವದಿಂದ 
ಶೌಚಾಲಯಗಳನ್ನು ನಿರ್ಮಿಸಲು ಸಾಧ್ಯವಾಗಿರುವುದಿಲ್ಲ. 


ಕ.ಕ.ರ.ಸಾ.ನಿಗಮ- ' 

ನಿರ್ವಹಣೆಗಾಗಿ ಇ-ಟೆಂಡರ್‌ ಮೂಲಕ ಹ ಮತ್ತು 
ಅನುಭವಿ ಖಾಸಗಿ ಸ್ವಚ್ಛತಾ ಗುತ್ತಿಗೆದಾರರನ್ನು 
ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತಿದೆ. 


, ಸದರಿಯವರು ಸಮರ್ಪಕವಾಗಿ ವಿರ್ವಹಣೆ 
ಮಾಡುವುದನ್ನು ಹಾಗೂ ಸ್ವಚ್ಛತೆಯನ್ನು 
“ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಬಸ್‌ 


ವಿಲ್ಮಾಣದ- ಸಂಬಂಧಿಸಿದ: ಅಧಿಕಾರಿಗಳು! ' 


ನಿರಂತರವಾಗಿ .' ನಿಗಾವಹಿಸಿ - ಪ್ರಮ 
ಕೈಗೊಳ್ಳಲಾಗುತ್ತಿದೆ. 

« ಸ್ವಚ್ಛತೆ/ನಿರ್ವಹಣೆಯಲ್ಲಿ, ಯಾವುದೇ 
ವ್ಯತೆಯುಂಟಾದಲ್ಲಿ ಸದರಿ ಪರಬಾನಿಗೆದಾರರಿಗೆ 
ದಂಡ ವಿಧಿಸಲಾಗುತ್ತಿದೆ. 

* ಮೇಲಿನಂತೆ. ಕುಮ ಕೈಗೊಂಡಾಗ್ಯೂ ಸಹ 
ಸ್ವಚ್ಛತೆ/ನಿರ್ವಹಣೆಯಲ್ಲಿ . ವ್ಯತ್ಯಯ 
ಉಂಟಾದಲ್ಲಿ ಸದರಿ ಗುತ್ತಿಗೆದಾರರ 
ಪರವಾನಿಗೆಯನ್ನು ರದ್ಮತಿಗೊಳಿಸಲು ಕುಮ 
ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಟಿಡಿ 191 ಟಿಸಿಕ್ಕ್ಯೂ 2021 


ಶ್ರೀರಾಮುಲು) 


ಸಾರಿಗೆ ಮತ್ತು ಪರಿಶಿಷ್ಟ ಪನಗಡಗಳ ಕಲ್ಯಾಣ ಸಚಿವರು 


